ಕರ್ನಾಟಕ ವಿಧಾನ ಪರಿಷತ್ತು 


| ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 'ಶ್ರೀಕೆ.ಎ. ತಿಪ್ಪೇಸ್ವಾಮಿ(ನಾಮ ನಿರ್ದೇಶನ ಹೊಂದಿದವರು) 
pe 


ಉತ್ತರಿಸುವ ಸಚಿವರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು- ಪಂಚಾಯತ್‌ ರಾಜ್‌ 
ಸಚಿವರು, - | | 


sede k ek 


ಪ್ರಶ್ನೆ 


ರಾಜ್ಯದಲ್ಲಿ ಕೇಂದ್ರ ಸರ್ಕಾರವು ಭಾರತ್‌ 
ನೆಟ್‌ ಯೋಜನೆಯ ಹಂತ-1 ಮತ್ತು 
ಹೆಂತ-2ರಡಿಯಲ್ಲಿ ಬ್ರಾಡ್‌ಬ್ಯಾಂಡ್‌ 
ಸಂಪರ್ಕಗಳನ್ನು ಕಲ್ಪಿಸಿರುವ ಗ್ರಾಮ 
ಪಂಚಾಯತಿಗಳಾವುವು;(ಸದರಿ ಯೋಜನೆ 
ಯಡಿ ಕೇಂದ್ರ ಸರ್ಕಾರದ ಅನುದಾನ 
ಬಿಡುಗಡೆ ಮತ್ತು ಬಳಕೆಯನ್ನೊಳ 
ಗೊಂಡಂತೆ ಅದರ ಸಂಪೂರ್ಣ ವಿವರವನ್ನು 
ನೀಡುವುದು) 


ರಾಜ್ಯದ ಎಲ್ಲೂ ಗ್ರಾಮ ಪಂಚಾಯತಿಗಳಿಗೆ ಕೇಂದ್ರ ಸರ್ಕಾರವು 
ಭಾರತ್‌ ನೆಟ್‌ ಯೋಜನೆಯ' ' ಹಂತ-1 ಬ್ರಾಡ್‌ಬ್ಯಾಂಡ್‌ 
ಸಂಪರ್ಕವನ್ನು ಒದಗಿಸಲಾಗಿದೆ. 

ಯೋಜನೆಯ ಅನುಷ್ಠಾನಕ್ಕಾಗಿ ಕೇಂದ್ರ ಸರ್ಕಾರದಿಂದ 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಗೆ 
'ಅನುದಾನವನ್ನು ಬಿಡುಗಡೆ ಮಾಡಿರುವುದಿಲ್ಲ. ಯೋಜನೆಯ 


ಅನುಷ್ಠಾನಕ್ಕಾಗಿ ಕೇಂದ್ರ ಸರ್ಕಾರದಿಂದ ಅನುಷ್ಠಾನ ಇಲಾಖೆಯಾದ 


'ಬಿ.ಎಸ್‌.ಎನ್‌.ಎಲ್‌(88N1) ಸಂಸ್ಥೆಗೆ -.ಬಿಡುಗಡೆ ಮಾಡಿ 
ಅನುಷ್ಟಾನಗೊಳಿಸಿರುತ್ತಾರೆ. 


.ರಾಜ್ಯದ ಗ್ರಾಮ ಪಂಚಾಯತಿಗಳಲ್ಲಿ 
ಸ್ಥಾಪಿತವಾಗಿರುವ . ಈ ಬ್ರಾಡ್‌ಬ್ಯಾಂಡ್‌ 
ವ್ಯವಸ್ಥೆಯು ಎಲ್ಲಾ ಕಡೆಯೂ 
ಪೂರ್ಣಪ್ರಮಾಣದಲ್ಲಿ  ಕಾರ್ಯನಿರ್ವಹಿ 
ಸಲ್ಪಡುತ್ತಿದೆಯೇ; ಹಾಗಿದ್ದಲ್ಲಿ ಸದರಿ 
ಯೋಜನೆಯಡಿ ಬಾಕಿ ಉಳಿದಿರುವ ಗ್ರಾಮ 
ಪಂಚಾಯತಿಗಳಲ್ಲಿ ಯಾವ ಹಂತದಲ್ಲಿ 
ಬ್ರಾಡ್‌ಬ್ಯಾಂಡ್‌ ವ್ಯವಸ್ಥೆಯನ್ನು ಕಲ್ಪಿಸ 
ಲಾಗುವುದು;(ವಿವರವನ್ನು ನೀಡುವುದು) |] 


ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೆ ಕೇಂದ್ರ ಸರ್ಕಾರವು 


ಭಾರತ್‌ ನೆಟ್‌ ಯೋಜನೆಯ ಹಂತ-1 ಬ್ರಾಡ್‌ಬ್ಯಾಂಡ್‌ 
ಸಂಪರ್ಕವನ್ನು ಒದಗಿಸಿ, ಪೂರ್ಣಪ್ರಮಾಣದಲ್ಲಿ 
ಕಾರ್ಯನಿರ್ವಹಿಸಲಾಗುತ್ತಿದೆ, 


2 (3 


ಇ) | ರಾಜ್ಯದ ಗ್ರಾಮ ಪಂಟಾಯತಿಗಳಲ್ಲಿರುವ | ಗ್ರಾಮ ಪಂಚಾಯತಿಗಳಿಗೆ ನಿರಂತರ ವಿದ್ಯುತ್‌ ಒದಗಿಸುವ 
ಈ ಬ್ರಾಡ್‌ಬ್ಯಾಂಡ್‌ ವ್ಯವಸ್ಥೆಗಳು ಸದಾ'| ಸಲುವಾಗಿ, ಗ್ರಾಮ ಪಂಚಾಯತಿ ಕಛೇರಿಗಳಿಗೆ id interactive 
ಕಾಲ . ಕಾರ್ಯನಿರ್ವಹಿಸಲು ಅಗತ್ಯವಿರುವ | 
ವಿದ್ಯುತ್‌ ವ್ಯವಸ್ಥೆಯನ್ನೊಳಗೊಂಡಂತೆ 
ಎಲ್ಲಾ ಮೂಲ ಸೌಕರ್ಯಗಳನ್ನು 
ಒದಗಿಸಲಾಗಿದೆಯೇ;.- (ಪೂರ್ಣ 
| ವಿವರವನ್ನು ನೀಡುವುದು) - p 
ಗ್ರಾಮಾಂತರ, ಪ್ರದೇಶಗಳಲ್ಲಿ | 
ರುವ ಶಾಲಾ ಮಕ್ಕಳು ಈ ಬ್ರಾಡ್‌ 
ಬ್ಯಾಂಡ್‌ ವ್ಯವಸ್ಥೆಯನ್ನು ಉಪಯೋಗಿಸಿ 


Hybrid: Solar Rooftop Power Plants ಗಳನ್ನು ಅಳವಡಿಸುವ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಿಂದ 


ಯೋಜನೆಯನ್ನು ರೂಪಿಸಿ ಅನುಷ್ಠಾನಗೊಳಿಸಲಾಗುತ್ತಿದೆ. 


ಕೊಳ್ಳಲು ಅನುಕೂಲ ವಾಗುವ |' ಇಲ್ಲ 
ದೃಷ್ಟಿಯಿಂದ ವೈಫೈ) ವ್ಯವಸ್ಥೆ | 
ಯನ್ನು ಗ್ರಾಮ ಪಂಚಾಯತಿ WK 


ಆವರಣದಲ್ಲಿ “ಒದಗಿಸಲಾಗಿದೆಯೇ? 


: | (ವಿವರವನ್ನು ನೀಡುವುದು) ಸ Ke oo | | | 4] 


"ಸಂ: ಗ್ರಾಅಪ/32/ಇ-ಆಡಳಿತ2022 f # ಲಿ 
y f 
. NR 


ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಸಚಿವರು. 


